Kerala Gazette No . 9 dated 4th March 2014 . 
PART I 


Section iii 


euro 


PAMENT OF 


KERALA 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಎ) ಇಲಾಖೆ 

ಅಧಿಸೂಚನೆ 


ನಂಬ್ರ 5185 / ಲೆಗ್ . ಎ1/2011 /ಕಾನೂನು, 


ತಿರುವನಂತಪುರ , . 

2011, ಮಾರ್ಚ್ 8 
1932 ಫಾಲ್ಗುಣ 17. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2011 ಮಾರ್ಚ್ 7ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 
ಕೆ. ಮಧುಸೂದನನ್ ನಾಯರ್ , 
ಕಾನೂನು ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ. 


2011ರ 11ನೇ ಅಧಿನಿಯಮ 
2011ರ ಕೇರಳ ಧನವಿನಿಯೋಗ (ಲೇಖಾನುದಾನ ) ಅಧಿನಿಯಮ 


2011 ಎಪ್ರಿಲ್ ಒಂದನೇ ದಿನಾಂಕದಂದು ಆರಂಭವಾಗುವ ಆರ್ಥಿಕ ವರ್ಷದ ಒಂದು 
ಭಾಗದ ಸೇವೆಗಳಿಗಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಕೆಲವು ಮೊತ್ತಗಳನ್ನು 
ಹಿಂತೆಗೆಯುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕಿರುವ 

ಒಂದು 
ಅಧಿನಿಯಮ 


ಪೀಠಿಕೆ - 2011 ಎಪ್ರಿಲ್ ಒಂದನೇ ದಿನಾಂಕದಂದು ಆರಂಭವಾಗುವ ಆರ್ಥಿಕ 
ವರ್ಷದ ಒಂದು ಭಾಗದ ಸೇವೆಗಳಿಗಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಕೆಲವು 
ಮೊತ್ತಗಳನ್ನು ಹಿಂತೆಗೆಯುವುದಕ್ಕೆ ವ್ಯವಸ್ಥೆಮಾಡಬೇಕಾದುದು ಅಗತ್ಯವಾದುದರಿಂದ; 

ಭಾರತ ಗಣರಾಜ್ಯದ ಅರುವತ್ತೆರಡನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1 . ಸಣ್ಣ ಹೆಸರು . ಈ ಅಧಿನಿಯಮವನ್ನು 2011ರ ಕೇರಳ ಧನವಿನಿಯೋಗ 
(ಲೇಖಾನುದಾನ) ಅಧಿನಿಯಮವೆಂದು ಕರೆಯಬಹುದು. 

- 2, 2011 ಏಪ್ರಿಲ್ ಒಂದನೇ ದಿನಾಂಕದಂದು ಆರಂಭವಾಗುವ ಆರ್ಥಿಕ ವರ್ಷಕ್ಕೆ 
ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 19594 ,29,39 , 000 ರೂಪಾಯಿಗಳ ಹಿಂತೆಗೆಯುವಿಕೆ, 
2011 ಎಪ್ರಿಲ್ ಒಂದನೇ ದಿನಾಂಕದಂದು ಆರಂಭವಾಗುವ ಆರ್ಥಿಕ ವರ್ಷದ ಅನುಸೂಚಿಯ 
( 2 ) ನೇ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ ಹಾಗೂ ಉದ್ದೇಶಗಳಿಗೆ ಸಂಬಂಧಿಸಿ 
ಉಂಟಾಗುವ ವಿವಿಧ ಖರ್ಚುಗಳನ್ನು ಭರಿಸುವುದಕ್ಕಾಗಿ ಅನುಸೂಚಿಯ ( 3) ನೇ ಕಾಲಂನಲ್ಲಿ 
ನಿರ್ದಿಷ್ಟಪಡಿಸಿದಕ್ಕಿಂತ ಮಿರದ ಹಾಗೂ ಒಟ್ಟು ಹತ್ತೊಂಭತ್ತು ಸಾವಿರದ ಐನೂರ 
ತೊಂಭತ್ತನಾಲ್ಕು ಕೋಟಿ ಇಪ್ಪತೊಂಭತ್ತು ಲಕ್ಷದ ಮೂವತ್ತೊಂಭತ್ತು ಸಾವಿರ ರೂಪಾಯಿ 
ಗಳಷ್ಟಾಗುವ ಮೊತ್ತಗಳನ್ನು ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ನೀಡಬಹುದಾಗಿದೆ ಮತ್ತು 
ವಿನಿಯೋಗಿಸಬಹುದಾಗಿದೆ. 

3 . ಧನವಿನಿಯೋಗ. ಈ ಅಧಿನಿಯಮದ ಪ್ರಕಾರ ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡುವುದಕ್ಕೆ ಮತ್ತು ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವ ಮೊತ್ತಗಳನ್ನು 
ಪ್ರಸ್ತುತ ವರ್ಷಕ್ಕೆ ಸಂಬಂಧಿಸಿದ ಅನುಸೂಚಿಯಲ್ಲಿ ಹೇಳಿರುವ ಸೇವೆಗಳಿಗೆ ಮತ್ತು ಉದ್ದೇಶಗಳಿಗೆ 
ಬೇಕಾಗಿ ವಿನಿಯೋಗಿಸತಕ್ಕದ್ದಾಗಿದೆ. 


ಅನುಸೂಚಿ 


ನಂಬ್ರ ನಂಬ್ರ 


ಒಟ್ಟು 


(ರೂಪಾಯಿ). 


1. 


15,48,81,000 


(2ಮತ್ತು3ನೇವಿಭಾಗಗಳನ್ನುನೋಡಿರಿ) 

ಮಿರಬಾರದಮೊತ್ತಗಳು ಬೇಡಿಕೆ 
ಸೇವೆಗಳು 
ಮತ್ತು 
ಉದ್ದೇಶಗಳು 
ವಿಧಾನಸಭೆ 
ಮತ 
ಸಂಚಿತ 
ನಿಧಿಯ 

ನೀಡಿದ್ದುಮೇಲೆಹೊರಿಸಿದ್ದು 

(ರೂಪಾಯಿ)(ರೂಪಾಯಿ)- 
( 
1 
) 
( 
2 
) 

(3) Iರಾಜ್ಯವಿಧಾನಸಭೆ 

ಕಂದಾಯ_15,35,03,00013,78,000 
- 
II 
ರಾಜ್ಯದ 
ಆಡಳಿತಾ 
ಮುಖ್ಯಸ್ಥರು 
, 

ಸಚಿವರುಹಾಗೂಮುಖ್ಯ ಠಾಣಾಸಿಬ್ಬಂದಿಗಳು 

ಕಂದಾಯ101,97,45,00027,68,99,000 -IIIನ್ಯಾಯಪರಿಪಾಲನೆ 

ಕಂದಾಯ113,23,52,00016,23,40,000 IVಚುನಾವಣೆಗಳು 

ಕಂದಾಯ49,35,17,000 
_ 
V 
ಕೃಷಿ 
ಆದಾಯ 
ತೆರಿಗೆ 
ಮತ್ತು ಮಾರಾಟತೆರಿಗೆ 

ಕಂದಾಯ-56,83,52,0001,03,000 


129,66,44,000 


129,46,92,000 


49,35,17,000 


56,84,55,000 


ಕಂದಾಯ 


112,33,54,000 


47,000 


112,34,01,000 


VIಭೂತೆರಿಗೆ -VIIಸ್ಟಾಂಪುಗಳುಹಾಗೂ 

ನೋಂದಣಿ 


ಕಂದಾಯ 


43,32,12,000 


43,32,12,000 


(2) 


(3) 


(1) -VIIIಅಬಕಾರಿ 

_IXವಾಹನತೆರಿಗೆಗಳು 


ಕಂದಾಯ 


46,54,00,000 


3,33,000 


46,57,33,000 


ಕಂದಾಯ 


18,31,08,000 


1,000 


18,31,09,000 


ಸಾಲಬಾಧ್ಯತೆಗಳು 


ಕಂದಾಯ 


.. 


2190,85,20,000 


2190,85,20,000 


ಕಂದಾಯ 


51,18,43,000 


51,18,43,000 


Xಖಜಾನೆಗಳುಹಾಗೂ 

ಲೆಕ್ಕಪತ್ರಗಳು XIಜಿಲ್ಲಾಡಳಿತಹಾಗೂ 

ವಿವಿಧೋದ್ದೇಶಗಳು 


12. 


- 


ಕಂದಾಯ 


110,36,78,000 


34,83,000 


110,71,61,000 


13. 


XIIಪೋಲೀಸ್ 


ಕಂದಾಯ 


536,56,02,000 


2,00,000 


536,58,02,000 


ಬಂಡವಾಳ 


1,000 


1,000 


20,10,35,000 


20,10,35,000 


14. 15. 


XIIIಜೈಲುಗಳು 

ಕಂದಾಯ XIVಸ್ಟೇಷನರಿ,ಮುದ್ರಣಹಾಗೂಕಂದಾಯ 

ಇತರಆಡಳಿತಾತ್ಮಕಸೇವೆಗಳುಬಂಡವಾಳ 


3,000 


99,54,13,000 


99,54,10,000 

56,67,000 


56,67,000 


16. 


XVಸಾರ್ವಜನಿಕಕಾಮಗಾರಿ 


22,50,000 


492,60,55,000 


ಕಂದಾಯ492,38,05,000 ಬಂಡವಾಳ712,55,89,000 


8,53,39,000 


721,09,28,000 


17. 


XVIಪಿಂಚಣಿಹಾಗೂವಿವಿಧೋದೇಶ 


ಕಂದಾಯ2625,12,29,000 


4,01,51,000 


2629,13,80,000 


3,33,000 


3314,69,02,000 


ಕಂದಾಯ3314,65,69,000 ಬಂಡವಾಳ58,15,00,000 


58,15,00,000 


18.XVIIಶಿಕ್ಷಣ,ಕ್ರೀಡೆ,ಕಲೆಹಾಗೂ 

ಸಂಸ್ಕೃತಿ 19.XVIIIವೈದ್ಯಕೀಯಹಾಗೂಸಾರ್ವಜನಿಕ 

ಆರೋಗ್ಯ 
20 
. 
XIX 
ಕುಟುಂಬ 
ಕಲ್ಯಾಣ 


3,83,000 


ಕಂದಾಯ ಬಂಡವಾಳ 


797,29,43,000 21,98,34,000 


797,33,26,000 22,15,01,000 


16,67,000 


ಕಂದಾಯ 


85,84,57,000 


85,84,57,000 


21. 


XXನೀರುಸರಬರಾಜುಹಾಗೂ 


ಕಂದಾಯ219,27,76,000 ಬಂಡವಾಳ177,88,00,000 


219,27,76,000 177,88,00,000 


ಶುಚೀಕರಣ 


22.XXIಗೃಹನಿರ್ಮಾಣ 


ಕಂದಾಯ 


35,82,98,000 


35,8298,000 


ಬಂಡವಾಳ10,44,67,000 


10,44,67,000 


23. 


XXIIನಗರಾಭಿವೃದ್ದಿ 


ಕಂದಾಯ 


217,18,05,000 


217,18,05,000 


ಬಂಡವಾಳ 


1,16,67,000 


1,16,67,000 


24.XXIIIವಾರ್ತಾಪ್ರಸಾರಹಾಗೂಪ್ರಚಾರಕಂದಾಯ 


11,75,81,000 


11,75,81,000 


ಕಂದಾಯ 


176,48,11,000 


25.XXIVಕಾರ್ಮಿಕತೆಹಾಗೂಕಾರ್ಮಿಕ 

ಕಲ್ಯಾಣ 


176,48,11,000 37,28,34,000 


ಬಂಡವಾಳ 


37,28,34,000 


314,15,66,000 


314,15,66,000 33,50,48,000 


33,000 


33,50,81,000 


(1) 

(2) 26.XXVಪರಿಶಿಷ್ಟಜಾತಿ/ಪರಿಶಿಷ್ಟಪಂಗಡ/ಕಂದಾಯ ಇತರಹಿಂದುಳಿದವರ್ಗಗಳು 

ಬಂಡವಾಳ ಮೊದಲಾದವರಕಲ್ಯಾಣ 27.XXVIಪ್ರಕೃತಿವಿಕೋಪದಿಂದುಂಟಾದಕಂದಾಯ 

ನಷ್ಟಪರಿಹಾರಕ್ಕೆ 28.XXVIIಸಹಕಾರ 

ಕಂದಾಯ ಬಂಡವಾಳ 


93,08,68,000 


93,08,68,000 


55,44,99,000 22,89,66,000 


55,44,99,000 22,89,66,000 


29.XXVIIIವಿವಿಧಆರ್ಥಿಕಸೇವೆಗಳು 


ಕಂದಾಯ ಬಂಡವಾಳ 


28,20,97,000 

47,35,000 


28,20,97,000 

47,35,000 


30 
. 
XXIX 
ಕೃಷಿ 


1,00,000 


ಕಂದಾಯ ಬಂಡವಾಳ ಕಂದಾಯ ಬಂಡವಾಳ 


446,94,42,000 

39,27,73,000 139,47,85,000 15,07,32,000 


446,94,42,000 

39,28,73,000 139,47,85,000 15,07,32,000 


31. 


XXXಆಹಾರ 


32.XXXIಪಶುಸಂಗೋಪನೆ 


ಕಂದಾಯ ಬಂಡವಾಳ 


104,80,01,000 

3,08,33,000 


104,80,01,000 

3,08,33,000 


33.XXXIIಹೈನುಗಾರಿಕೆ 


ಕಂದಾಯ 


- 


32,81,84,000 


32,81,84,000 


34.XXXIIಮೀನುಗಾರಿಕೆ 


ಕಂದಾಯ 


49,80,40,000 


49,80,40,000 


ಬಂಡವಾಳ 


16,94,00,000 


16,94,00,000 


35.XXXIV 


ಅರಣ್ಯ 


1,67,000 


ಕಂದಾಯ ಬಂಡವಾಳ 


104,71,28,000 

7,00,00,000 


104,72,95,000 

7,00,00,000 


36.XXXV 


ಪಂಚಾಯತು 


ಕಂದಾಯ 


63,89,98,000 


63,89,98,000 4,35,00,000 


ಬಂಡವಾಳ 


4,35,00,000 


37.XXXVIಸಾಮುದಾಯಿಕಅಭಿವೃದ್ದಿ 


ಕಂದಾಯ ಬಂಡವಾಳ 


116,76,37,000 

33,33,000 


116,76,37,000 

33,33,000 


38.XXXVII 


ಕೈಗಾರಿಕೆಗಳು 


ಕಂದಾಯ98,21,25,000 ಬಂಡವಾಳ118,49,35,000 


98,21,25,000 118,49,35,000 


39.XXXVIIIನೀರಾವರಿ 


34,000 


ಕಂದಾಯ106,75,54,000 ಬಂಡವಾಳ114,29,00,000 


106,75,88,000 114,43,34,000 


14,34,000 


40.XXXIX 


ವಿದ್ಯುಚ್ಛಕ್ತಿಯೋಜನೆಗಳು 

ಛ೨ 


ಕಂದಾಯ 


27,38,000 


27,38,000 


ಬಂಡವಾಳ 


12,00,00,000 


12,00,00,000 


41. 


XLಬಂದರುಗಳು 


ಕಂದಾಯ ಬಂಡವಾಳ 


12,11,72,000 61,58,67,000 


12,11,72,000 61,58,67,000 


(2) 


(3) 


42. 


XLIಸಾರಿಗೆ 


5,01,00,000 


ಕಂದಾಯ ಬಂಡವಾಳ 


15,08,51,000 69,13,02,000 


20,09,51,000 69,13,02,000 


43.XLIIಪ್ರವಾಸೋದ್ಯಮ 


ಕಂದಾಯ ಬಂಡವಾಳ 


63,80,68,000 6,84,00,000 


63,80,68,000 6,84,00,000 


ಕಂದಾಯ1112,15,91,000 


1112.15,91,000 


_XLIIIನಷ್ಟಪರಿಹಾರಹಾಗೂ 

ಹಕ್ಕುವರ್ಗಾವಣೆ 


ಬಂಡವಾಳ 


3048,45,75,000 


3048,45,75,000 


ಸಾರ್ವಜನಿಕಸಾಲ ಮರುಪಾವತಿ 


46. 


ಬಂಡವಾಳ 


18,95,60,000 


18,95,60,000 


XLVವಿವಿಧಸಾಲಗಳು 

ಹಾಗೂಮುಂಗಡಗಳು 


47.XLVIಸಾಮಾಜಿಕಭದ್ರತೆ 

ಹಾಗೂಕಲ್ಯಾಣ 


ಕಂದಾಯ ಬಂಡವಾಳ 


418,33,60,000 

33,33,000 


418,33,60,000 

33,34,000 


1,000 


ಒಟ್ಟು 


14292,30,65,0005301,98,74,000 


19594,29,39,000 


